m [73 33 
Saying “You can use your own language... 


ತರಗತಿ ಕೋಣೆಯಲ್ಲಿ ನೀವು ನಿಮ್ಮ ಸ್ವಂತದ ಭಾಷೆಯನ್ನು 
ಬಳಸಬಹುದು' ಎನ್ನುವುದು ಒಬದಲಾವಣೆಯನ್ನುಂಟು 
ಮಾಡಬಲ್ಲದು 
ದಿಪಾ ಪಿಪಲಾಯಿ 
ಪೀಠಿಕೆ 
ಅ-ಶಿಷ್ಟ ಭಾಷೆಗಳನ್ನಾಡುವ ಪ್ರಾಂತ್ಯಗಳಲ್ಲಿ ಕೆಲಸ ಮಾಡುವ 


ಶಿಕ್ಷಕರಲ್ಲಿ ಆಯಾ ಪ್ರಾಂತ್ಯದ ಉಪಭಾಷಾ ಸಂಪನ್ಮೂಲಗಳ ಬಗೆಗೆ 
ಅರಿವನ್ನು ಮೂಡಿಸುವುದರ ಬಗೆಗೆ ಈ ಲೇಖನವು ತನ್ನ ಗಮನವನ್ನು 
ಕೇಂದ್ರೀಕರಿಸುತ್ತದೆ. ಮಕ್ಕಳು ಮಾತನಾಡುವ ಬಾಷೆಗಳ 


ಸಂರಚನೆ(ructur್ಣ)ಗಳನ್ನು ಪರಿಗಣಿಸಿ ಶಿಕಕರು ತಮ್ಮ 
ಬೋಧನೆಗಳನ್ನು ಸಿದ್ಧಗೊಳಿಸಲು, ದ್ವಿಭಬಾಷೀಯ ಬೋಧನಾ 


ತಂತ್ರಗಳನ್ನು ಯೋಜಿಸಲು ಮತ್ತು ತರಗತಿಕೋಣೆಯಲ್ಲಿ ಬಳಸಲಾಗುವ 
ಬೋಧನಾ ಭಾಷೆಯ ಮೇಲೆ ಗಮನವಿಡಲು ಸಾಧ್ಯ ಎಂದು ನನಗೆ 
ಅನಿಸುತ್ತದೆ, ಆದರೆ, ಹಾಗೆ ಮಾಡುವಾಗ ಮಕ್ಕಳ ದಿನನಿತ್ಯದ ಬಾಷಾ 
ಬಳಕ ಯು ಬಹಳಷ್ಟು ವ್ಯತ್ಯಾಸಗಳನ್ನು ಹೊಂದಿರುತ್ತದೆ ಎನ್ನುವುದನ್ನು 
ನೆನಪಿನವ್ಲಿಟ್ಟುಕೊಳ್ಳವುದು ಮುಖ್ಯವಾಗುತದೆ. 


ತರಗತಿಕೋಣೆಯಲ್ಲಿನ ಭಾಷಾ ವ್ಯತ್ಯಾಸಗಳು 


ಈ ಅಧ್ಯಯನದ ಅಂಗವಾಗಿ ಪಶ್ಚಿಮ ಬಂಗಾಲದ ಪುರುಲಿಯ 
ಜಿಲ್ಲೆಯ ಒಂದು ಹಳ್ಳಿಯ ಶಾಲಾ ಮಕಳಿಗೆ ವರ್ಕ್‌ ಶೀಟ್‌ ಒಂದನ್ನು 
ತುಂಬಲು ಹೇಳಲಾಗಿತ್ತು. ಅದರಲ್ಲಿ ಮಕ್ಕಳು ಸರಳ ಬಾಂಗ್ಲಾ 


ಪದಗಳನ್ನು ಬಳಸಿ ಖಾಲಿ ಬಿಟ್ಟಿ ಸ್ಥಳಗಳನ್ನು ತುಂಬಬೇಕಿತ್ತು. ಆ ಮಕ್ಕಳು 


ಬಾಂಗ್ಲಾದಲ್ಲಿ ಬರೆಯುವಾಗ ಅವರ ಭಾಷೆಯಲ್ಲಿನ ಸಮಸ್ಯಾ 
ಕ್ಲೇತ್ರಗಳನ್ನು ಗುರುತಿಸುವುದು ಈ ವರ್ಕ್‌ಶೀಟ್‌ಗಳ ಮೂಲ 
ಉದ್ದೇಶವಾಗಿತ್ತು. ಮನೆಗಳಲ್ಲಿ ಈ ಮಕ್ಕಳು ಕುರ್ಮಾಲಿ ಬಾಷೆಯನ್ನು 


1 


ಮಾತನಾಡುತ್ತಿದ್ದ , ಅದು ಆ ಮಕ್ಕಳು ಶಾಲೆಯಲ್ಲಿ ಆಡುವ ಶಿಷ್ಟ 


ಬಾಂಗ್ಲಾಕ್ಕಿಂತ ಸಂರಚನಾತ್ಮಕವಾಗಿ ಭಿನ್ನವಾಗಿದೆ. 


6 ರಿಂದ 8 ನೇ ತರಗತಿಯ ಒಳಗಿನ ಹೆಚ್ಚಿನ ಮಕ್ಕಳು ಹಲವು ವಾಕ್ಯಗಳನ್ನು 


ಉತ್ತಮ ಪುರುಷ ಸರ್ಬ್ವನಾಮ(irst person pronouns) ಗಳಿಗೆ ಪ್ರಥಮ 
ಪುರುಷ! "rd person)ದ ಕ್ರಿಯಾಪದಗಳನ್ನಿಟ್ಟಿ ರಚಿಸಿದ್ದರು. ಹಲವು 


ಮಕ್ಕಳ ಹಾಳೆಗಳಲ್ಲಿ ಈ ಕೆಳಗಿನ ರೀತಿಯ ವಾಕ್ಯಗಳು 
ಸಾಮಾನ್ಯವಾಗಿದ್ದವು: 
(ಪುತಿ ಶಬ್ಧದ ಕಳಗೆ ಅದರ ಅರ್ಥವನ್ನು ಕೊಡಲಾಗಿದೆ) 


1 ಅಮಿ ಕೋಲಾ ಖಾಯೆಿ. 
I banana eat 
ನಾನು ಬಾಳೆಹಣ್ಣು ತಿನ್ನು 
(ಪ್ರಥಮ ಪುರುಷ ವರ್ತಮಾನ ಕಾಲ) 


ಇನ್ನೂ ಕೆಲವು ಮಕ್ಕಳ ಉತ್ತರದ ಹಾಳೆಗಳ ಮೇಲೆ ಕಣ್ಮಾಡಿಸಿದಾಗ ಆ 
ಹಳ್ಳಿಯ ಮಕ್ಕಳಿಗೆ ಬಾಂಗ್ಲಾ ಬಾಷೆಯಲ್ಲಿ ಉತಮ ಪುರುಷದ 
ಸರ್ವನಾಮಗಳಿಗೆ ಯಾವ ಕ್ರಿಯಾಪದಗಳನ್ನು ಬಳಸಬೇಕಂದು 
ಗೊತ್ತಿರಲಿಲ್ಲ ಎನ್ನುವುದು ಕಂಡುಬಂದಿತು. ಕುರ್ಮಾಲಿ ಭಾಷೆಯಲ್ಲಿ 


ಬಾಂಗ್ಲಾ ಭಾಷೆಯಲ್ಲಿ ಇರುವುದಕ್ಕಿಂತ ಭಿನ್ನವಾದ ಕ್ರಿಯಾ ವಿಭಕ್ತಿಗಳನ್ನು 
ಬಳಸಲಾಗುತ್ತದೆ. 


ಬಂಗಾಲದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹೆಚ್ಚಿನದಾಗಿ ಗ್ರಾಮೀಣ 
ಬಾಗಗಳಲ್ಲಿ ಕೆಲಸ ಮಾಡುವ (ದೊಡ್ಡ ಪ್ರಮಾಣದಲ್ಲಿ ಪ್ರಾಥಮಿಕ 


ಶಾಲಾ ಶಿಕ್ಷಕರು) ಶಿಕಕರು ತಮ್ಮ ಮಕ್ಕಳೆಲ್ಲರೂ ಒಂದೇ ಭಾಷೆಯಲ್ಲಿ 
ಮಾತನಾಡುತ್ತಾರೆ ಎಂದು ಭಾವಿಸುತ್ತಾರೆ. ಅಲ್ಲಿ ಆ ಮಕ್ಕಳ ಬಾಷಾ 
ವ್ಯತ್ಯಾಸಗಳನ್ನು ಅಲಕ್ಕಿಸಲಾಗುತದೆ. ಅಲ್ಲಿಯ ಶಿಕಕರೆಲ್ಲ ಶಿಷ್ಟ 


ಬಾಂಗ್ಗಾದಲ್ಲಿ ಬರೆದಿರುವ ಪಠ್ಯಪುಸ್ತಕಗಳನ್ನು ಬೋಧಿಸುತ್ತಾರೆ ಮತ್ತು 
ಪ್ರಾದೇಶಿಕ ಶಿಷ್ಟ ಭಾಷೆಯಲ್ಲಿಯೇ ತಮ್ಮ ಹೆಚ್ಚಿನ ಪಾಠಗಳನ್ನು 


ಯೋಜಿಸಿಕೊಳ್ಳುತ್ತಾರೆ. ಹೆಚ್ಚಿನ ಸಂದರ್ಭಗಳಲ್ಲಿ ಶಿಕ್ಷಕರು ತಮ್ಮ 


ಮಕ್ಕಳು ಮಾತನಾಡುವ ಭಾಷೆಗಳಲ್ಲಿನ ಬಹುರೂಪತೆ ಅಧವಾ 
ವ್ಯತ್ಯಸನೀಯತೆ (೪aribiy) ಖ೦ಬ ರೀತಿಯ ಪರಿಕಲ್ಪನೆಗಳನ್ನು 


ತರಗತಿಕೋಣೆಯಲ್ಲಿ ಒಂದು ಸಂಪನೂಲವೆಂಬಂತೆ ಪರಿಗಣಿಸುವುದಿಲ್ಲ. 


ವಾಸ್ತವದಲ್ಲಿ, ತರಗತಿ ಕೋಣೆಯಲ್ಲಿ ಮಕ್ಕಳು ಒಂದೋ ಬೇರೆ ಬೇರೆ 
ಬಾಷೆಗಳನ್ನು ಮಾತನಾಡುವವರಾಗಿರುತಾರೆ, ಅಥವಾ ಒಂದೇ ಬಾಷೆಯ 
ಬೇರೆ ಬೇರೆ ರೂಪಗಳನ್ನು ಮಾತನಾಡುವವರಾಗಿರುತ್ತಾರೆ. ಅವರಲ್ಲಿ 


ಯಾರೂ ಸಹ ತಮ್ಮ ನಿತ್ಯದ ಮಾತುಕತೆಗಳಲ್ಲಿ ಒಂದೇ ಬಾಷೆಗೆ ಸೇರಿದ 
ಒಂದು ಬಾಷಿಕ ಘಟಕಗಳ ಸೆಟ್ಟಿನ್ನು (ಅಥವಾ ಶಬ್ನಗಳು, 


ಸಂರಚನೆಗಳನ್ನು) ಬಳಸುತ್ತಿರುವುದಿಲ್ಲ. ಒಂದು ವೇಳೆ ಮಕ್ಕಳು 
ಭಾಷೆಯೊಂದರ ಅ-ಶಿಷ್ಟ ಪ್ರಕಾರವೊಂದನ್ನು 


ಮಾತನಾಡುವವರಾಗಿದ್ದರೆ ತರಗತಿಕೋಣೆಯಲ್ಲಿ ಮಾತ್ರ ಶಿಕ್ಷಕರು ಮತ್ತು 
ಅವರ ತರಗತಿಯ ಮಕ್ಕಳು ಹಿಂದಿಯಿರಲಿ, ತೆಲುಗು, ಅಥವಾ ಬಾಂಗಾ- 


ಯಾವುದೇ ಭಾಷೆಯ ಶಿಷ್ಟ ಪ್ರಕಾರವನ್ನು ಮಾತನಾಡಬೇಕು ಎಂದು 
ಸಾಮಾನ್ಯವಾಗಿ ಪರಿಗಣಿಸಲಾಗುತ್ತದೆ. ಹೀಗಾಗಿ ತರಗತಿಕೋಣೆಗಳಲ್ಲಿ 


ಸ್ಥಳೀಯ ಭಾಷೆಗಳ ಬಳಕೆಯನ್ನು ಉತೇಜಿಸುವುದಿಲ್ಲ. ಬಹಳ 


ಸಂದರ್ಭಗಳಲ್ಲಿ ಶಿಕ್ಷಕರಿಗೆಂದು ಇರುವ ಮಾರ್ಗದರ್ಶಿ ಕೈಪಿಡಿಗಳು 
ಅಧಿಕಾರಯುತ ದನಿಯಲ್ಲಿ ಪ್ರಾದೇಶಿಕ ಶಿಷ್ಟ ಭಾಷೆಯನ್ನೇ ಬಳಸಿ 
ಬೋಧಿಸಬೇಕು ಎಂದು ನಿರ್ದೇಶಿಸುತವೆ. ಭಾಷೆಯೊಂದರ ವಿವಿಧ 


ಉಪಭಾಷೆಗಳನ್ನು ಮಾತನಾಡುವ ಮಕ್ಕಳನ್ನು ಯಾವುದೋ ಒಂದು x 


ಸಮುದಾಯದ  ಸದಸ್ಯರೆಂಬಂತೆ ಕಾಣಲಾಗುತ್ತದೆ ಮತ್ತು ಆ 
ಸಮುದಾಯವು ಏಕ ಸ್ವರೂಪವುಳ್ಳ ದ್ದ ಎಂದು ಭಾವಿಸಲಾಗುತದೆ. 


ವಾಸ್ತವದಲ್ಲಿ ಅಂತಹ ಏಕ ಸ್ವರೂಪವುಳ್ಳ ಒಂದು ಬಾಷಿಕ ಗುಂಪು ಮತ್ತು 
ಸಮುದಾಯವೆನ್ನುವುದೇ ಒಂದು ಕಲ್ಪಿತ ಸಮುದಾಯ'ವಾಗಿರುತದೆ 


(ಆಂಡರ್ಸನ್‌, 1983). 


ತರಗತಿಯಲ್ಲಿ ಸ್ಥಳೀಯ ಅಥವಾ ಮನೆಯಲ್ಲಿ ಮಾತನಾಡುವ 
ಬಾಷೆಯನ್ನು ಬಳಸದಂತೆ ಮಗುವನ್ನು ತಡೆಯುವುದು ಪರೋಕ್ಷವಾಗಿ 
ಮಗುವಿನ ಬಾಷೆಯ ಕಳಮಟ್ಟಿದ್ದ ಎಂದು ಅವನಿಗೆ/ಅಭಳಿಗೆ 


ಹೇಳಿದಂತೆ ಆಗುತ್ತದೆ. ಅದು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಹಕ್ಕುಗಳಿಗೆ 
ಅಗೌರವ ತೋರಿಸಿದಂತೆ, ಮತ್ತು ಮಗುವಿನ ಸಹಜ ಸೃಜನಶೀಲತೆಯ 


ಸ್ಪುರಣೆಗೆ(spontaneous creativity) ತಡೆಗೋಡೆಯೊಂದನ್ನು 
ನಿರ್ನಿಸಿದಂತೆ ಆಗುತ್ತದೆ. ತರಗತಿಯಲ್ಲಿ ವಿಷಯಗಳನ್ನು ವಿವರಿಸುವಾಗ 


ಅಥವಾ ಚಿತ್ರಿಸುವಾಗ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಅ-ಶಿಷ್ಠ ಭಾಷೆಗಳು 
ಎಂದು ನಾವು ಯಾವುದನ್ನು ಕರೆಯುತೇವೆಯೋ ಆ ಬಾಷೆಗಳ ಬೇರೆ ಬೇರೆ 
ರೂಪಗಳನ್ನು ಬಳಸುವುದು ಬಹಳ ಅಪರೂಪ. ಆದರೆ ತರಗತಿಯಲ್ಲಿ 
ನಡೆಯುವ ದಿನನಿತ್ಯದ ಸಂವಹನಗಳಲ್ಲಿ ಅದನ್ನು ಬಳಸುವುದು ಬಹಳ 
ಅನುಕೂಲಕರ. ಅಷ್ಟೇ ಅಲ್ಲ, ಮಕ್ಕಳು ಮನೆಯಲ್ಲಿ ಮಾತನಾಡುವ 
ಬಾಷೆಯಲ್ಲಿ ಮಾತುಕತೆ ನಡೆಸುವುದು ನಿಜವಾಗಿಯೂ 
ಮುಖ್ಯವಾಗುತದೆ, ಔಪಚಾರಿಕ ಶಿಕ್ಷಣ ಕ್ರಮದಲ್ಲಿ ಬಳಸುವ ಭಾಷೆಯ 
ಜೊತೆಜೊತೆಗೇ, ಹೊಸ ವಾಕ್ಯಗಳನ್ನು ರಚಿಸಲು ಮತ್ತು ಅದನ್ನು ತಮ್ಮ 
ಬರವಣಿಗೆಯಲ್ಲಿ ಬಳಸಲು ಮಕ್ಕಳಿಗೆ ತಮ್ಮ ಮನೆ ಬಾಷೆಯನ್ನು ಕೂಡಾ 
ಉಪಯೋಗಿಸುವ ಅವಕಾಶ ಕೂಡುವುದು ಮುಖ್ಯ. 
ಭಾಷಾವೈಜ್ಞಾನಿಕ ವೈಶಿಷ್ಟ್ಯಗಳು ಮತ್ತು ದೋಷಗಳು: ತರಗತಿ 
ಕಲಿಕೆ 

ಪ್ರಸ್ತುತ ಲೇಖನವು ಶಿಕಕರಿಗಾಗಿ ಹಮ್ಮಿಕೊಂಡ ಒಂದು ಜಾಗೃತಿ 
ಆಂದೋಲನದ ಸ್ವರೂಪವನ್ನು ವಿವರಿಸುತ್ತದೆ. ಮಕ್ಕಳ ಸ್ನಳೀಯ ಬಾಷಾ 
ಜ್ಞಾನವನ್ನು ತರಗತಿಯಲ್ಲಿ ಒಂದು ಸಂಪನ್ಮೂಲವಾಗಿ 
ಬಳಸಿಕೊಳ್ಳಬಹುದು ಎಂಬ ನೋಟವನ್ನು ಹಂಚಿಕೂಳ್ಳವುದೇ ಈ 
ಆಂದೋಲನದ ಗುರಿ. ತರಗತಿ ಕೋಣೆಯಲ್ಲಿ ನಿಮ್ಮದೇ ಭಾಷೆಯ ಬಳಕ” 


ಎಂಬುದು ಪಶ್ಚಿಮ ಬಂಗಾಲದಲ್ಲಿ ವಿವಿಧ ಶಾಲೆಗಳಲ್ಲಿ ಹಮ್ಮಿಕೊಂಡ 
ಒಂದು ಜಾಗೃತಿ ಆಂದೋಲನಬಾಗಿತ್ತು. ಅದರ ಅಂಗವಾಗಿ ತಿರುಗಾಡುತ್ತ 


ನಾನು ಕಳೆದ ನಾಲ್ಕು ತಿಂಗಳಲ್ಲಿ ಪಶ್ಚಿಮ ಬಂಗಾಲದ ನಾಲ್ಕು ಬೇರೆ ಬೇರೆ 


4 


ಮೂಲೆಗಳಲ್ಲಿದ್ದ ಶಿಕ್ಷಕರು ಮತ್ತು ಅವರ ವಿದ್ಯಾರ್ಥಿಗಳನ್ನು ಭೇಟಿ 
ಮಾಡಿದೆ. ಮಕ್ಕಳ ಮನೆ ಭಾಷೆಯ ಬಗೆಗೆ ಹೆಚ್ಚಿನ ವಿವರಗಳನ್ನು 


ಪಡೆದುಕೊಳ್ಳವುದು ಮತ್ತು ತರಗತಿ ಕೋಣೆಯಲ್ಲಿ ಅವರಿಗೆ 
ಎದುರಾಗಬಹುದಾದ ಬಾಷಾ ಸಮಸ್ಯೆಗಳನ್ನು ನಿವಾರಿಸಲು 
ನೆರವಾಗುವುದು ಈ ತಿರುಗಾಟಿದ ಗುರಿಯಾಗಿತ್ತು. ಬಂಗಾಲದ ನಾಲ್ಕು 


ಜಿಲ್ಲೆಗಳಲ್ಲಿ (ಪುರುಲವಿಯಾ, ಜಲಷೈಗುರಿ, ಮಾಲ್ದಾ ಮತ್ತು ಉತರ 24 
ಪರಗಣಗಳು) ಹರಡಿಕೊಂಡ ಕುರ್ಮಾಲಿ, ರಾಜಬಂಶಿ, ಖಮೊಟ್ಟಾ ಬಾಂಗ್ಲಾ 


ಪೂರ್ವ ಬಂಗಾಲಿ ಉಪಭಾಷೆಗಳ ಪ್ರಭಾವವುಳ್ಳ ಬಾಂಗ್ದಾ 
ಭಾಷೆಯನ್ನಾಡುವ ಮಕ್ಕಳನ್ನು ಭೇಟಿ ಮಾಡಬೇಕೆಂಬುದು ತಿರುಗಾಟಿದ 
ಲಕ್ಷ್ಯವಾಗಿತ್ತು. 


ತಮ್ಮ ಮಕ್ಕಳ ಭಾಷೆಗಳ ಮೂಲ ಸಂರಚನಾತಕ ವೈಶಿಷ್ಟ್ಯಗಳ 
ಬಗೆಗೆ ನಮಗೆ ಮಾಹಿತಿ ಒದಗಿಸುವ ಮೂಲಕ ನಮ್ಮ ಯೋಜನೆಗೆ ಆ 
ನಾಲ್ಕು ಜಿಲ್ಲೆಗಳ ಶಿಕ್ಷಕರು ಸಹಾಯ ಮಾಡಿದರು. ಮಕ್ಕಳ ಭಾಷೆಗಳ ಬಗೆಗೆ 


ಒಂದು ಕಲ್ಪನೆ ಸಿಕ್ಕ ನಂತರ ಮಕ್ಕಳ ಮನೆ ಬಾಷೆಗಳು ಮತ್ತು ಶಾಲಾ 
ಬಾಷೆಗಳ ನಡುವಿನ ಮುಖ್ಯ ವ್ಯತ್ಯಾಸಗಳನ್ನು ಪಟ್ಟೆ ಮಾಡಲಾಯಿತು 
ಮತ್ತು ಅವೆರಡೂ ಬಾಷೆಗಳ ನಡುವಿನ ವ್ಯತ್ಯಾಸಗಳನ್ನು 
ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗಾಗಿ ವರ್ಕ್‌ ಶೀಟ್‌ ಗಳನ್ನು 
ತಯಾರಿಸಲಾಯಿತು. ಇದರ ಹಿಂದಿನ ನಮ್ಮ ಊಹೆ ಏನಿತ್ತೆಂದರೆ, ಈ 


ಎರಡು ಭಾಷೆಗಳ ನಡುವಿನ ವ್ಯತ್ಯಾಸಗಳನ್ನು ಮೊದಲೇ ಹೇಳಲು 
ಸಾಧ್ಯವಾದರೆ ಮಕ್ಕಳು ತರಗತಿಯೊಳಗಿನ ಕಲಿಯಬೇಕಾದ ಪಾಠಗಳಲ್ಲಿ 
ಮತ್ತು/ಅಥವಾ ಸಂವಹನಗಳಲ್ಲಿ ಯಾಕೆ “ದೋಷ'ಗಳನ್ನು ಮಾಡುತ್ತಾರೆ 


ಎಂಬುದರ ಬಗೆಗೆ ಒಂದು ಕಲ್ಪನೆಯು ನಮಗೆ ಸಿಕ್ಕುತ್ತದೆ ಎಂಬುದು. 


ಆ ಮಕ್ಕಳೊಂದಿಗೆ ಅನೌಪಚಾರಿಕ ಸಂದರ್ಶನಗಳನ್ನೂ 
ನಡೆಸಲಾಯಿತು. ಬೆಳಿಗ್ಗೆ ಮಕ್ಕಳೆಲ್ಲ ಗುಂಪುಗೂಡಿ ತಮ್ಮ ಶಾಲೆಗಳಿಗೆ 


ಬಂದರು. ಮಧ್ಯಾಹ್ನದ ಸಮಯದಲ್ಲಿ ಶಾಲೆಗಳ ಶಿಕಣ ಸಹಾಯ ಕೇಂದ್ರ 
ತರಗತಿಗಳಲ್ಲಿ ಕೂಡಾ ಅವರೊಂದಿಗೆ ಸಂವಹನ ನಡೆಯಿತು. ಅವರ 
ದಿನವಿತ್ಯದ ಭಾಷಾ ಸಮಸ್ಯಗಳನ್ನು ಪತ್ತೆ ಹಚ್ಚುವ ಸಲುವಾಗಿ ರಚಿಸಿದ 


5 


ವರ್ಕ್‌ ಶೀಟ್‌ ಗಳನ್ನು ವಿದ್ಯಾರ್ಥಿಗಳು ತುಂಬಿದರು. ಕೆಲವು 


ವಿದ್ಯಾರ್ಥಿಗಳು ಒಂದು ವಾಕ್ಯವನ್ನೋ ಅಥವಾ ಸಣ್ಣ ಪ್ಯಾರಾವನ್ನೋ 
(ಚಿತ್ರಗಳ ಸಮೇತ) ಬರೆದರು. ಅವರ ಬರೆಹದ ಎಲ್ಲ ನಮೂನೆಗಳನ್ನ್ನೂ, 


ವರ್ಕ್‌ ಶೀಟ್‌ ಗಳನ್ನೂ ಕಲೆ ಹಾಕಿದ ನಂತರ ಅವರು ಮಾಡುತ್ತಿದ್ದ 
ದೋಷಗಳ ಮಾದರಿಗಳು ಸ್ಪಷ್ಟವಾದವು. 

ಈ ದೋಷಗಳ ಮಾದರಿಗಳನ್ನು ನಾವು ಹೇಗೆ ನಿರೂಪಿಸಬಹುದು? 
ಉದಾಹರಣೆಗೆ, ಮಾಲ್ದಾ ಜಿಲ್ಲೆಯ ಒಂದು ಗ್ರಾಮದ ಮಕ್ಕಳು ತುಂಬಿದ 


ವರ್ಕ್‌ ಶೀಟ್‌ ಗಳಲ್ಲಿ ಶಾಬ್ದಿಕ ದೋಷಗಳ ಕೆಲವು ಮಾದರಿಗಳು ಕಂಡು 
ಬಂದವು. ಕೆಲವು ವಿದ್ಯಾರ್ಥಿಗಳು ಕ್ರಿಯಾಪದವಿಲ್ಲದೆ ವಾಕ್ಯಗಳನ್ನು 


ರಚಿಸಿದ್ದರು. ಬಾಂಗ್ಲಾ ಭಾಷೆಯಲ್ಲಿ ಕಿಯಾಪದವು ವಾಕ್ಯದ ಕೊನೆಯಲ್ಲಿ 


ಬರುವುದರಿಂದ ಕೆಲವು ವಾಕ್ಯಗಳು ಕೇವಲ ಕರ್ತ್ರ್ವಪದವನ್ನು ಮತ್ತು 
ಕರ್ತ ಪದದ ನಂತರ ಕರ್ಮ ಪದವನ್ನು ಮಾತ್ರ ಹೊಂದಿದ್ದವು 
ಕಿಯಾಪದಕ್ಕೆಂದು ಬಿಟ್ಟೆದ್ದ ಜಾಗವು ಹಲವು ಹಾಳೆಗಳಲ್ಲಿ ಹಾಗೆಯೇ 
ಖಾಲಿ ಇತ್ತು. ಉದಾಹರಣೆಗೆ, ಒಂದು ಮಗುವು ಈ ಕೆಳಗಿನ ವಾಕ್ಯವನ್ನು 


2. ಅಮಿ ಏಕ್ತಾ ಪೂಲ್‌ (ಕಿಯಾಪದವನ್ನು ತುಂಬಿರಲಿಲ್ಲ) 


I one flower 


ನಾನು ಒಂದು ಹೂವು 
ಬಹುಶಃ ಆ ಮಗುವು ತಾನು ಒಂದು ಹೂವನ್ನು ನೋಡಿದ್ದೇನೆ ಎಂದೋ 
ಅಥವಾ ಬಿಡಿಸಿದ್ದೇನೆ ಎಂದೋ ಬರೆಯಲು ಯಃತ್ಲ್ನಿಸಿರಬೇಕು. ಆದರೆ ಆಕೆಗೆ 


ಯಾವ ಕ್ರಿಯಾವಿಭಕಿಯನ್ನು ಬಳಸಬೇಕೆಂಬುದು ಗೊತ್ತಾಗಲಿಲ್ಲ, 
ಹೀಗಾಗಿ ಕಿಯಾಪದವನ್ನೇ ತುಂಬಲಿಲ್ಲ. ಇನ್ನೂ ಕೆಲವು ಸಂದರ್ಭಗಳಲ್ಲಿ 


ಮಕ್ಕಳು ಸ್ಥಳೀಯ ಭಾಷೆಯ ಪ್ರಧಾನ ವಾಕ್ಕಾಂಶದ ಅಥವಾ ಮ್ಯಾಟ್ರಿಕ್ಸ್‌ 
ವಾಕ್ಯಾ೦ಶದ (Main Clause or Matrix Clause) Bಶಿಯಾಪದವನ್ನು ಮತ್ತು 


ಬಾಂಗ್ಲಾ ಭಾಷೆಯ ಅಧೀನ(ಉಪ)ವಾಕ್ಕಾಂಶದ ಅಥವಾ ಎಂಬೆಡೆಡ್‌ 
ವಾಕ್ಕಾಂಶದ (Subordinate Clause or Embedded Clause) 


6 


ಕಿಯಾಪದವನ್ನೂ ಬಳಸಿದ್ದರು. ಶಿಕ್ಷಕರು ಅವರ ಉತ್ತರಗಳನ್ನು 
ತಪ್ಪೆಂದು ತೀರ್ಮಾನಿಸಿದರು. ಆದರೆ ವಾಸ್ತವದಲ್ಲಿ ಮಗುವು ತನ್ನ 


ಮನೋವ್ಯಾಕರಣಕ್ಕ ಸೇರಿದ ಎರಡು ಕ್ರಿಯಾಪದದ ರೂಪಗಳನ್ನು 
ಬಳಸಿತ್ತು. 


ಬೋಧನೆಯ ದೃಷ್ಟಿಯಿಂದ ಕಲಿಕಾ ಸಾಮಗಿಗಳನ್ನು ರೂಪಿಸಲು 
ಬಾಷೆಯ ವ್ಯತ್ಯಸನೀಯತೆಯನ್ನು ಒಂದು ಸಂಪನ್ನೂಲದಂತೆ 
ಬಳಸಲಾಗುತ್ತದೆ. ತರಗತಿಕೋಣೆಯಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಹೇಗೆ 
ಬಳಸಿಕೊಳ್ಳಬಹುದು ಎಂಬುದರ ಮೇಲೆ ತಮ್ಮ ಅಭಿಪ್ರಾಯಗಳನ್ನು 
ಹಂಚಿಕೊಳ್ಳಲಿ ಎಂದು ಶಿಕ್ಷಕರೊಂದಿಗೂ ಸಭೆ ನಡೆಸಲಾಯಿತು. 
ವಿದ್ಯಾರ್ಥಿಗಳು ಪದೇಪದೇ ಅಥವಾ ಕೆಲವೊಮ್ಮೆ ಮಾಡುವ ಬಾಷಾ 
ದೋಷಗಳ ಮಾದರಿಗಳನ್ನು ಪರಿಹಾರ ಶಿಕ್ಷಣದ ಬೋಧನೆಯಲ್ಲಿ (remedial 


ಃachin) ಒಂದು ಮುಖ್ಯ ಸಂಪನ್ನೂಲವಾಗಿ ಬಳಸಿಕೂಳ್ಳಬೇಕ೦ಬ 
ಸಲಹೆಗಳನ್ನು ಆ ಸಭೆಗಳಲ್ಲಿ ಇಡಲಾಯಿತು. ಜೊತೆಗೆ ಆ ದೋಷಗಳ 


ಹಿಂದಿನ ಕಾರಣಗಳನ್ನು ವಿವರಿಸುವ ಮೂಲಕ ತರಗತಿಗೆ 
ಉಪಯುಕವಾಗುವಂ೦ಂತಹ ವಿಷಯಕ ಸಂಬಂಧಿಸಿದ ಸಾಮಗಿಗಳನ್ನು 
ರೂಪಿಸಲು ಸಾಧ್ಯವಾಯಿತು. ಉದಾಹರಣೆಗೆ ಮಗುವಿನ 


ಮನೆಬಾಷೆಯಲ್ಲಿ ಉತ್ತಮ ಪುರುಷದ ಕ್ರಿಯಾಪದಕ್ಕೆ ಸಂಬಂಧಿಸಿದಂತೆ 
ವಿಭಿನ್ನ ಮಾದರಿಗಳಿದ್ದರೆ ಆ ಮಗುವು ಬಾಂಗ್ಗಾದಲ್ಲಿ ಉತ್ತಮ ಪುರುಷ 
ಸರ್ವನಾಮಗಳನ್ನು ಬಳಸಿಕೂಂಡು ವಾಕ್ಯ ರಚಿಸುವಾಗ ತಪ್ಪುಗಳನ್ನು 
ಮಾಡುತದೆ. ಈ ಲೇಖನದಲ್ಲಿ ಹಿಂದೆ ಕುರ್ಮಾಲಿ ಮಕ ಳಿಗೆ 
ಸಂಬಂಧಿಸಿದಂತೆ ಕೊಟ್ಟಿ ಉದಾಹರಣೆಯು ಇಲ್ಲಿ ಪ್ರಸ್ತುತವಾಗುತ್ತದೆ. 


ಅಲ್ಲಿ ಮಗುವು ಉತಮ ಪುರುಷದ ಕರ್ತ್ರ್ಯವಿಗೆ ಸಂಬಂಧಿಸಿದಂತೆ ಪ್ರಥಮ 
ಪುರುಷದ ಕ್ರಿಯಾಪದ ರೂಪವನ್ನು ಬಳಸುತ್ತದೆ. 


ಸ್ಥಳೀಯ ಭಾಷಾ ಜಾಗೃತಿ ತಿರುಗಾಟವು ಶಿಕಕರಿಗೆ ಒಂದು ಸರಳ 
ವಾಸ್ತವಾಂಶವನ್ನು ತಿಳಿಸುವ ಗುರಿ ಹೊಂದಿತ್ತು-ಅದೆಂದರೆ, ಮಕ್ಕಳ 


7 


ಬಾಷೆಯನ್ನು ತರಗತಿಕೋಣೆಯಲ್ಲಿ ಬೇರೆ ಬೇರೆ ವಿಧಗಳಲ್ಲಿ ಬಳಸುವುದು 
ಸಾಧ್ಯವಿದೆ ಎನ್ನುವುದು. ಜೊತೆಗೆ ಶಿಕ್ಷಕರಿಂದ ಸ್ಥಳೀಯ ಭಾಷೆಗಳ ಬಗೆಗೆ 


ತಿಳಿದುಕೊಳ್ಳವ ಒಂದು ಅವಕಾಶವನ್ನೂ ಅದು ಕಲ್ಪಿಸುತ್ತದೆ. ಮಕ್ಕಳು 
ಮಾಡುವ ದೋಷಗಳನ್ನು ಕುರಿತಂತೆ ಈ ದೋಷಗಳು' ವಿವಿಧ 
ಮೂಲಗಳಿಂದ ಆಗಿರುವ ಸಾಧ್ಯತೆ ಇದೆ ಎಂದು, ಮತ್ತು ಅವುಗಳನ್ನು 


ಕಲಿಕೆಯ ಪ್ರಕ್ರಿಯೆಯಲ್ಲಿ ಇಡುವ ಹೆಜ್ಜೆಗಳು ಎಂಬಂತೆ ನೋಡಬಹುದು 
ಎಂಬುದನ್ನು ಅವರಿಗೆ ತೋರಿಸಿಕೊಡುವ ಮೂಲಕ ಅವರಿಗೆ ಮಕ್ಕಳ 
ಬಾಷಾ ದೋಷಗಳ ಮೇಲೆ ಒಂದು ಬಾಪಾವೈಜ್ಞಾನಿಕ 
ದೃಷ್ಟಿಕೋನವನ್ನು ಒದಗಿಸಲೂ ಅನುವು ಮಾಡಿಕೊಡುತ್ತದೆ. ಅಷ್ಟೇ 


ಅಲ್ಲ, ನಮ್ಮ ತಿರುಗಾಟದ ಉದ್ದೇಶವು ಶಿಕ್ಷಕರ ಸಲುವಾಗಿ ಒಂದು 
ಸಾಧನೋಪಾಯವನ್ನು (tಂ॥ ೬) ತಯಾರಿಸುವುದು ಕೂಡಾ ಆಗಿತ್ತು. 


ಶಿಕ್ಷಕರು ಅದನ್ನು ತಮ್ಮ ತರಗತಿಗಳಲ್ಲಿ ಒಂದು ಸಹಾಯ ಸಾಧನದಂತೆ 
ಬಳಸಬಹುದು. ಅಲ್ಲದೇ, ಮನೆಯ ಬಾಷೆ ಮತ್ತು ಶಾಲೆಯ 


ಬಾಷೆಗಳೆರಡನ್ನೂ ಸೇರಿಸಿಕೊಂಡ ಸಂಪನ್ನೂಲದಿಂದ ವಿವಿಧ ಪ್ರಕಾರದ 
ಕಲಿಕಾ ಸಾಧನಗಳನ್ನು ತಯಾರಿಸಬಹುದು ಎಂಬ ವಿಚಾರವನ್ನೂ ನಮ್ಮ 
ತಿರುಗಾಟಿದ ತಂಡವು ಅವರೊಂದಿಗೆ ಹಂಚಿಕೂಂಡಿತು. ಈ ಸಾಧನಗಳು 


ದ್ವಿಬಾಯೀಯ ಅಥವಾ ದ್ವಿ-ಉಪಭಾಷೀಯ ಪಠ್ಯಗಳು, ಎರಡು ಅಥವಾ 
ಅದಕ್ಕಿಂತ ಹೆಚ್ಚಿನ ಭಾಷಿಕ ವಿಧಗಳ ಶಬ್ದಗಳು/ಸಂರಜನೆಗಳನ್ನು ಬಳಸಿ 
ಮಾಡುವ ಲಿಖಿತ ರೂಪದ ಅಭ್ಯಾಸಕಾರ್ಯಗಳು, ದ್ವಿಭಬಾಷೀಯ ವರ್ಕ್‌ 
ಶೀಟ್‌ ಗಳು, ಇತ್ಯಾದಿಗಳನ್ನು ಒಳಗೊಂಡಿದ್ದವು. 


ಮಕ್ಕಳ ಬಾಷಾ ಬಳಕೆ 

ಒಂದೊಮ್ಮೆ ನಾವು ಒಂದೇ ರಾಜ್ಯಕ್ಕ ಸೇರಿದ ವಿವಿಧ ಬೌಗೋಳಿಕ 
ಪ್ರದೇಶಗಳ ಮಕ್ಕಳೊಂದಿಗೆ ಮಾತನಾಡಿದರೆ ನಮಗೆ ಗೊತ್ತಾಗುತದೆ, ಆ 
ಮಕ್ಕಳು ಮಾತನಾಡುವಾಗ ಅವರು ಬಳಸುವ ಬಹುವಚನದ 
ಸೂಚಿಗಳು, ಕಾಲ ಸೂಚಿಗಳು ಮತ್ತು ಕ್ರಿಯಾಪದಗಳು ಒಂದೇ ರೀತಿಯಲ್ಲಿ 
ಇರದೇ ವಿಭಿನ್ನವಾಗಿರುತ್ತವೆ ಎಂದು. ಪ್ರಾದೇಶಿಕ ಶಿಷ್ಟ ಭಾಷೆಯ 


8 


ಕಿಯಾಪದಗಳು ಸ೦ಖ್ಯೆ ಅಥವಾ ಲಿಂಗಕ್ಕಮುಗುಣವಾಗಿ 
ಬದಲಾಗದಿರಬಹುದು, ಆದರೆ ಮಗುವು ಏಕ ವಚನ ಮತ್ತು 


ಬಹುವಚನದ ಕರ್ತ್ಯೃಗಳಿಗೆ ಸಂಬಂಧಿಸಿದಂತೆ, ಪುರುಷ ಅಧವಾ 


ಸ್ಟೀಯರಿಗೆ ಸಂಬಂಧಿಸಿದಂತೆ ಭಿನ್ನ ಕಿಯಾಪದ ರೂಪವನ್ನು ಬಳಸುವ 
ಸಾಧ್ಯತೆ ಇರುತದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಮಕ್ಕಳು ಬಳಸುವ 


ಸರ್ವನಾಮಗಳು ಪ್ರಾದೇಶಿಕ ಶಿಷ್ಟ ಭಾಷೆಗಳ ಸರ್ವನಾಮಗಳಿಗಿ೦ಂತ 
ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ. ಜೊತೆಗೆ, ಸ್ಥಳೀಯ ಭಾಷೆಯಲ್ಲಿ 


ಬಳಸುವ ಒಂದು ಸರ್ವನಾಮವು ಪ್ರಾದೇಶಿಕ ಶಿಷ್ಟ ಭಾಷೆಯಲ್ಲಿ ಬೇರೆ 
ಯಾವುದೋ ಸರ್ವನಾಮವನ್ನು ಸೂಚಿಸಬಹುದು. 


ಮಕ್ಕಳು ತಮ್ಮ ನಿತ್ಯದ ಸಂವಹನದಲ್ಲಿ ಪಠ್ಯಪುಸ್ತಕದ ಭಾಷೆಗಿಂತ 
ಬಿನ್ನವಾಗಿರುವ ಹಲವಾರು ಭಾಷಿಕ ಅಂಶಗಳನ್ನು (ಧ್ವನಿಗಳು, ಶಬ್ಧಗಳು, 


ಪದಗುಜ್ಜಿಗಳು, ಹೀಗೆ) ಬಳಸುತಿರುತ್ತಾರೆ ಎಂಬುದು ಅವರು ದಿನನಿತ್ಯ 
ಬಳಸುವ ಭಾಷೆಯನ್ನು ಸೂಕ್ಷವಾಗಿ ಅವಲೋಕಿಸಿದರೆ ಗೊತ್ತಾಗುತ್ತದೆ. 


ಒಂದೊಮ್ಮೆ ಶಿಕ್ಷಕರು ತಮ್ಮ ತರಗತಿಗಳಿಗೆ ನಿಯತವಾಗಿ(regularly) 
ಟಿಪ್ಪಣಿ ಮಾಡಿಕೊಳ್ಳಲೆಂದು ಕಿರುಪಟ್ಟಿಯೊಂ೦ದನ್ನು ಒಯ್ದು, ಅಲ್ಲಿ 


ಮಕ್ಕಳು ಮನೆಭಾಷೆಯನ್ನು ಮಾತನಾಡುವಾಗ ಬಳಸುವ ಧ್ವನಿಗಳು, 
ಶಬ್ದಗಳು, ಮತ್ತು ಪದಗುಚ್ಮಗಳಿಗೂ ಪ್ರಾದೇಶಿಕ ಶಿಷ್ಟ ಭಾಷೆಯ 
ದ್ವನಿಗಳು, ಶಬ್ನಗಳು, ಮತ್ತು ಪದಗುಜ್ನ್ಜಗಳಿಗೂ ಯಾವ ವ್ಯತ್ಯಾಸಗಳಿವೆ 


ಎಂಬುದನ್ನು ಟಿಷಪ್ಟಣಿ ಮಾಡಿಕೊಳ್ಳುತ್ತ ಬಂದರೆ ಅದು ಸಂಪನ್ಮೂಲಗಳ 
ದಾಖಲೀಕರಣಕ್ಕೆ ನಾಂದಿಯಾಗುತ್ತದೆ. ನಂತರ ಅದನ್ನು ಬಳಸಿಕೊಂಡು 


ತರಗತಿಕೋಣೆಯ ಕಲಿಕಾ ಸಾಧನಗಳನ್ನು ರೂಪಿಸಬಹುದು. 


ಇವೆಲ್ಲದರ ಜೊತೆಗೆ ಒಂದು ಮಗುವು ದಿನನಿತ್ಯದ ಬದುಕಿನಲ್ಲಿ 
ವ್ಯವಹರಿಸುವಾಗ ಆತನ/ಆಕೆಯ ಸಹಜ ಭಾಷಾ ಬಳಕೆಯಲ್ಲಿ 


ಏನಾದರೂ ವ್ಯತ್ಯಾಸಗಳಿರುತ್ತವೆಯೆ ಎಂಬುದನ್ನೂ ಶಿಕ್ಷಕರು 


9 


ಗಮನದಲ್ಲಿಡಬೇಕು. ಅದು ತರಗತಿ ಕೋಣೆಯ ಔಪಚಾರಿಕ 


ಸನ್ನಿವೇಶದಲ್ಲಿಯೇ ಇರಬಹುದು ಅಥವಾ ಆಟಿದ ಸಮಯದ 
ಅನೌಪಚಾರಿಕ ಮಾತುಗಳೇ ಇರಬಹುದು. ನಾವು ನಮ್ಮ ಸುತಲಿನ 


ಮಕ್ಕಳ ಮಾತುಗಳನ್ನೇ ಗಮನವಿಟ್ಟು ಆಲಿಸಿದರೆ ಸ್ಲಳೀಯ ಬಾಷೆಯನ್ನು 
ಅಥವಾ ಭಾಷೆಗಳನ್ನು ಮಗುವು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಹೇಗೆ 
ಬಳಸುತ್ತದೆ ಎನ್ನುವುದು ಗೊತ್ತಾಗುತ್ತದೆ. ಉದಾಹರಣೆಗೆ ಮಗುವು ಇತರ 


ಮಕ್ಕಳೊಡನೆ ಆಡುವಾಗ ಒಂದು ಸ್ಲಳೀಯ ರೂಪವನ್ನು ಬಳಸುತದೆ, 
ಆದರೆ ನಗರದ ಪುಸ್ತಕದಂಗಡಿಯಲ್ಲಿ ಆ ಭಾಷೆಯ ಶಿಷ್ಟ ರೂಪವನ್ನು 
ಬಳಸಲು ಯತ್ನಿಸುತ್ತದೆ. ಅವಶ್ಯವಿದ್ಧಾಗ ಮಗುವು ಶಿಷ್ಟ ಸಂಪರ್ಕ 
ಭಾಷೆಯನ್ನು ಮಾತನಾಡುತದೆ ಮತ್ತು ಕಲವೊಮ್ಮೆ ನುಡಿಗಳ ಹೊಸ 
ರೂಪಗಳನ್ನೂ ಸೃಷ್ಟಿಸುತ್ತದೆ. ಹೀಗೆ ಹೊಸ ಶಬ್ದಗಳನ್ನು ಸೃಷ್ಟಿಸುವುದು 
ಕೆಲವೊಮ್ಮೆ ಪ್ರಾದೇಶಿಕ ಶಿಷ್ಟ ಭಾಷೆಯ ಮಟ್ಟಿವನ್ನು ಸಾಧಿಸಲಾಗದೇ 
ವಿಫಲವಾಗುವುದರ ಫಲವಾಗಿ ಆಗಿರುತ್ತದೆ. ಇನ್ನೂ ಕೆಲವೊಮ್ಮೆ, 
ನಗರವಾಸಿಗಳ ಎದುರು "ನಾನು ಉಪಭಾಷೆಗಳನ್ನು ಆಡುವ ಗುಂಪಿಗೆ 
ಸೇರಿದವನಲ್ಲ' ಎಂಬುದನ್ನು ಪ್ರದರ್ಶಿಸುವ ಒಂದು ಯತ್ನವೂ 
ಆಗಿರುತ್ತದೆ. ಬಹಳ ಸಲ, ಶಿಕ್ಷಕರು ಗಮನಿಸುವಂತೆ, ಮಕ್ಕಳು ಹೊಸ 
ರೂಪಗಳನ್ನು ಬಳಸುತ್ತಿರುವುದಿಲ್ಲ, ನುಡಿಗಳ ಬಿನ್ನ ರೂಪಗಳನ್ನು ಬೆರಕ 


ಮಾಡುವುದಿಲ್ಲ ಅಥವಾ ಪದೇ ಪದೇ ರೂಪಗಳ ಒಂದು ಕಂತೆ ಅಥವಾ 
ಮಾಲೆಯಿಂದ ಮತ್ತೊಂದಕ್ಕೆ ಬದಲಾಯಿಸುವುದಿಲ್ಲ. ಅಲ್ಲದೆ ಹೀಗೂ 
ಇದೆ: ಒಂದು ವೇಳೆ ಮಗುವು ನೆರೆ ರಾಜ್ಯದ ಗಡಿಯಲ್ಲಿರುವ 
ಹಳ್ಳಿಯೊಂದರಲ್ಲಿ ವಾಸಿಸುತ್ತಿದ್ದರೆ ಗಡಿಯ ಆ ಬದಿಯ ಮಕ್ಕಳನ್ನು 
ಒಳಗೊಂಡ ಆಟಿದ ಗುಂಪೊಂದನ್ನು ಆ ಮಗುವು ಹೊಂದಿರುವ ಸಾಧ್ಯತೆ 
ಇರುವುದರಿಂದ ಆ ಮಗುವು ಆ ಮತ್ತೊಂದು ರಾಜ್ಯದ ಪ್ರಾದೇಶಿಕ ಶಿಷ್ಟ 
ಬಾಷೆಯನ್ನು ಬಳಸುತ್ತಿರುತ್ತದೆ, ಆದ್ದರಿಂದ ಮಗುವು ವಿಬಿನ್ನ 
ಪ್ರದೇಶಗಳು ಮತ್ತು ವಿಭಿನ್ನ ಸನ್ನಿವೇಶಗಳಿಗೆ ತಕ್ಕಂತೆ ತನ್ನ ದಿನನಿತ್ಯದ 
ಮಾತುಗಳಲ್ಲಿ ವ್ಯತ್ಯಾಸದ ಬಿನ್ನ ಮಾದರಿಗಳನ್ನು ಪ್ರದರ್ಶಿಸುತದೆ ಮತ್ತು 
ಮಾತಿನ ಮಾದರಿಗಳನ್ನು ಕೌಶಲಪೂರ್ವಕವಾಗಿ ಬದಲಾಯಿಸುತ್ತದೆ. 


ಒಂದೆಡೆ, ವಿಬಿನ್ನ ಕಾಲಗಳು ಮತ್ತು ಸ್ಥಳಗಳಲ್ಲಿ ಬಳಸುವ ವಿಬಿನ್ನ 


ಬಾಷಿಕ ಮೈವಿಧ್ಯಗಳು ವಿಬಿನ್ನ ಬಾಷಾ ರೂಪಗಳನ್ನು ಕುರಿತ ಮಗುವಿನ 
ಧೋರಣೆಯನ್ನು ಬಿಂಬಿಸುತ್ತವೆ. ಇನ್ನೊಂದೆಡೆ, ಶಾಲೆಯಲ್ಲಿ ಸ್ನಳೀಯ 


ಭಾಷೆಯ ಬಳಕೆಯನ್ನು ಶಿಕ್ಷಕರು ನಿಷೇಧಿಸಿದರೆ ಅದು ಮಗುವಿನ 
ಅನನ್ಯತೆಯ ಮೇಲೆ, ಅಸ್ಮಿತೆಯ ಮೇಲೆ, ಪರಿಣಾಮವನ್ನು ಬೀರುತ್ತದೆ. 


ತರಗತಿಕೋಣೆಯಲ್ಲಿನ ವ್ಯತ್ಯಸನೀಯತೆಯನ್ನು (variability) 
ನಿರ್ವಹಿಸುವುದು 


ಭಾಷಾ ವ್ಯತ್ಯಾಸಗಳು ಮತ್ತು ಬಹುರೂಪಗಳನ್ನು ಕುರಿತ ಶಿಕಕರ 
ಗುಹಿಕೆಯು ತರಗತಿಕೋಣೆಯಲ್ಲಿನ ಕಾರ್ಯರೀತಿಗಳಿಗೆ ಒಂದು ನೆಲೆಯಾಗಿ 
ಪರಿಣಮಿಸಬೇಕು. ಗರಿಷ್ಟ ಪ್ರಮಾಣದ ಭಾಷಾ ವ್ಯತ್ಯಾಸಗಳನ್ನು 
ತೋರಿಸಲು ಮಗುವಿಗೆ ತಕ್ಕ ಸಾಮರ್ಥ್ಯವಿದೆ ಎಂಬ ಸಂಗತಿಯ ಮೇಲೆ 
ಶಿಕ್ಷಕರಿಗೆ  ಗಮನವಿರುತ್ತದೆಯೆ? ಹೆಚ್ಚಿನ ಸಂದರ್ಭಗಳಲ್ಲಿ ಇದಕ್ಕೆ 
ಉತ್ತರವು "ಹೌದು: ಎಂದಾಗಿರುತದೆ. ಕೆಲವು ಸಂದರ್ಭಗಳಲ್ಲಿ ಶಿಕ್ಷಕರು 


ಮಗುವಿನ ಮನೆ ಭಾಷೆ ಮತ್ತು ಔಪಚಾರಿಕ ಶಿಕ್ಷಣದ ಭಾಷೆ ಎರಡನ್ನೂ 
ಬಳಸಿ ಮಗುವಿನೊಂದಿಗೆ ಸಂವಹನ ನಡೆಸಲು ಯತ್ನಿಸುತ್ತಾರೆ. ಕೆಲವು 
ಸಂಪನ್ನೂಲಗಳನ್ನು ಎರಡು ಅಥವಾ ಹೆಚ್ಚಿನ ಬಾಷಿಕ ವೈವಿಧ್ಯಗಳನ್ನು 
ಬಳಸಿಕೊಂಡು ಈ ಕಳಗಿನಂತೆ ತಯಾರಿಸಬಹುದು. ಜಲ್ಲಾ ಪ್ರಾಂತ್ಯದ 
ಪುರುಲಿಯಾ ಜಿಲ್ಲೆಯಲ್ಲಿ ಕುರ್ಮಾಲಿ ಮಾತನಾಡುವ ಮಕಳಿಗೆ 
ಬೋಧಿಸುವ ಶಿಕಕರು ಕೋಷ್ಟಕದಲ್ಲಿ ಕೊಟ್ಟ ಸರ್ವನಾಮಗಳ 
ಪಟ್ಟೆಯನ್ನು ಒಂದು ಸಂಪನ್ಮೂಲವಾಗಿ ಪರಿಗಣಿಸಬಹುದು. 


ಕೋಷ್ಟಕ 1 


ಜಲ್ಲಾ ಪ್ರಾಂತ್ಯದಲ್ಲಿ ಮಾತನಾಡುವ ಬಾಂಗ್ಲಾ ಭಾಷೆಯ ಎರಡು 
ಭಾಷಿಕ ವೈವಿಧ್ಯಗಳನ್ನು ಸೇರಿಸಿ ತಯಾರಿಸಿದ ಸಂಪನ್ನೂಲ 


ಬಾಂಗ್ದಾ ಕಪುರ್ಮಾಲಿ 
ಸರ್ವನಾ (ಏಕವಚನ ಬಹುವಚನ ಏಕವ | ಬಹುವ 


ಮಗಳು ಚನ ಚನ 
ಉ. ಪುರುಷ | ಅಮಿ ಅಮ್ರಾ ಮೋ (| ಹಮ್ರಾ 
ಯಿ 
ಮ.ಪುರುಷ | ತುಯಿ/ತು | ತೋರಾ/ತೊಮ್ರಾ | ತೋ | ತೋರಾ 
ಮಿ/ಅಷ್ನಿ |/ಅಷ್ನಾರಾ ಯಿ 
ಪ್ರ.ಪುರುಷ ಸೆ ಓರಾ ಒನೋ | ಓರಾ 
ಯಿ 


ಕೋಷ್ಟಕ 1 ರ ಸಹಾಯದಿಂದ ಶಿಕ್ಷಕರು ಕಪ್ಪುಹಲಗೆಯ ಮೇಲೆ 


ಕೋಷ್ಠಕವೊಂದನ್ನು ರಚಿಸಿ ಮಗುವಿನ ಶಬ್ಧಭಂಡಾರದಲ್ಲಿರುವ ಎಲ್ಲಾ 
ಉತ್ತಮ ಪುರುಷ ಸರ್ವನಾಮದ ಸಾಧ್ಯತೆಗಳನ್ನು ಬರೆಯಬಹುದು. ಅಲ್ಲೇ 


ಮತೊಂದು ಕೋಷ್ಟಕವನ್ನು ರಚಿಸಿ ಉತ್ತಮ ಪುರುಷ ಸರ್ವನಾಮಕ, 
ಹೊಂದಿಕೂಳ್ಳವ ಎಲ್ಲಾ ಕ್ರಿಯಾಪದ ರೂಪಗಳನ್ನು ಬರೆಯಬಹುದು. 


ನಂತರ ಆ ಎರಡೂ ಕೋಷ್ಠಕಗಳಲ್ಲಿ ಕೊಟ್ಟಿ ಶಬ್ನ್ದಗಳನ್ನು 
ಬಳಸಿಕೊಂಡು ವಾಕ್ಯಗಳನ್ನು ರಚಿಸುವಂತೆ ಶಿಕಕರು ವಿದ್ಯಾರ್ಥಿಗಳಿಗೆ 
ಹೇಳಬಹುದು. ಆಗ ಬಹುಶಃ: ವಿದ್ಯಾರ್ಥಿಗಳು ಕೋಷ್ಟಕದಲ್ಲಿನ ವಿವಿಧ 


ಚೌಕಗಳನ್ನು (ಬಾಂಗ್ಲಾ, ಕುರ್ಮಾಲಿ, ಕೆಲವೊಮ್ಮ ಹಿಂದಿಯೂ 
ಕಾಣಿಸಿಕೊಳ್ಳಬಹುದು) ಒಂದಕ್ಕೊಂದು ಸೇರಿಸಿ, ಹೊಂದಿಸಿ ವಾಕ್ಯಗಳನ್ನು 
ರಚಿಸಬಹುದು. ಹೀಗೆ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ತಮಗೆ 


ಲಭ್ಯವಿರುವ ಪರ್ಯಾಯ ರೂಪಗಳಿಂದ ವಿವಿಧ ಸಂರಚನೆಗಳನ್ನು 
ಅನ್ವೇಷಿಸುವ ಸ್ವಾತಂತ್ಯ ಸಿಕ್ಕಂತಾಗುತ್ತದೆ. 


ಹಾಗೆಯೇ ಸ್ಥಳೀಯ ಭಾಷೆ ಮತ್ತು ಪ್ರಾದೇಶಿಕ ಶಿಷ್ಟ ಭಾಷೆಗಳಿಂದ 
ಕಲೆ ಹಾಕಿದ ಸಂಗಹವನ್ನು ಉಪಯೋಗಿಸಿ ಅದೇ ರೀತಿಯ 
ಸಾಮಗ್ಗಿಗಳನ್ನು ರೂಪಿಸಿಕೂಂಡು ತರಗತಿಕೋಣೆಯ ಒಂದು ಪ್ರಧಾನ 


ಸಂಪನ್ನೂಲವನ್ನಾಗಿ ಬಳಸಿಕೂಳ್ಳಬಹುದು. ಭಾಷಾ ಸಂರಚನೆ ಮತ್ತು 


ಮಕ್ಕಳ ಭಾಷೆಯ ಒಳಗಿನ ಮ್ಯತ್ಯಾಸಗಳ ಬಗೆಗಿನ ಒಂದು ಸರಳ 
ಗುಹಿಕೆಯಿಂದ ಕಲಿಕಾ ಸಾಮಗಿಗಳನ್ನು ರೂಪಿಸಿ ಬೆಳೆಸಬಹುದು. 
ಬಳಸಲು ಸುಲಭವಾದ ಕಲಿಕಾ ಸಾಮಗಿಗಳನ್ನ ಶಿಕಕರು ಸ್ವತಃ 
ತಯಾರಿಸಬಹುದು, ಅವು ದ್ವಿಬಾಷೀಯವೂ ಆಗಿರಬಹುದು ಅಧವಾ ದ್ವಿ- 


ಉಪಬಾಷೀಯವಾಗಿರಬಹುದು. ಮಕ್ಕಳೊಂದಿಗೆ ಸುಮ್ಮನೆ ಕತೆಗಳನ್ನು 
ಸೃಜಿಸುವ ಅವಧಿಗಳನ್ನು ಕೂಡಾ ಹಮವ್ಲಿಹೊಳ್ಳಬಹುದು, ಅಲ್ಲಿ 


ದ್ವಿಭಾಯಷೀಯ ಕತೆಗಳನ್ನು ಹಂಚಿಕೊಳ್ಳಬಹುದು ಮತ್ತು ಅವುಗಳನ್ನು 
ಬರೆದಿಟ್ಟು ಭವಿಷ್ಯದಲ್ಲಿ ಯಾರಿಗಾದರೂ ಉಪಯೋಗಿಸಲು ಬರುವಂತೆ 
ಕಾಪಿಡಬಹುದು. ಸ್ಥಳೀಯ ಭಾಷೆಯಲ್ಲಿ ಒಂದು ಶಾಲಾ ಪಠ್ಯದ 
ನಿರೂಪಣೆಯನ್ನು ಮಾಡಿಸಿ ಅದನ್ನು ಸಹಾ ಬರೆದಿಟ್ಟು ಅಥವಾ 
ಧ್ವನಿಮುದ್ರಣದಲ್ಲಿ ಕಾಪಿಡಬಹುದು. ಪ್ರಾದೇಶಿಕ ಮತ್ತು ಶಿಷ್ಟ 
ಉಪಬಾಷೆಗಳೆರಡನ್ನೂ ಬಳಸಿ ಪದಬಂಧದಂತಹ ಆಟಗಳನ್ನು 
ತಯಾರಿಸಬಹುದು. ಇವೆಲ್ಲಾ ದ್ವಿಭಾಷೀಯ ಪಠ್ಯಗಳನ್ನು ಮುಂದಿನ 
ದಿನಗಳಲ್ಲಿ ಒಂದು ಸಂಪನ್ನೂಲದಂತೆ ಉಪಯೋಗಿಸಬಹುದು. 


ತರಗತಿಕೋಣೆಯಲ್ಲಿ ದ್ವಿಭಾಷಾ ಬಳಕೆಯ ಬಗೆಗಿನ ಅರಿವನ್ನು 
ಉತ್ತೇಜಿಸುವುದು 


ತರಗತಿಕೋಣೆಯಲ್ಲಿ ಸ್ನಳೀಯ ಭಾಷಾ ಬಳಕೆಯನ್ನು 
ಪ್ರೋತ್ಸಾಹಿಸುವ ನಡೆಯು ಮಕಳಿಗೆ ಲಾಭದಾಯಕವಾಗುವ ಅಗಾಧ 
ಸಾಧ್ಯತೆಗಳನ್ನು ಹೊಂದಿದೆ. ಒಂದು ವೇಳೆ ನಿಯತ ಕ್ರಮದಲ್ಲಿ ದ್ವಿಭಾಷಿಕ 
ಪಠ್ಯಗಳು ಮತ್ತು ದ್ವಿಭಾಷಿಕ ಕಾರ್ಯಚಟುವಟಿಕೆಗಳ ಮೂಲಕ ಸ್ಮಳೀಯ 
ಭಾಷೆಯನ್ನು ಉತ್ತೇಜಿಸಿದರೆ ಮಕ್ಕಳು ಸ್ಥಳೀಯ ಭಾಷಾ ಬಳಕೆಗೆ 
ಸಂಬಂಧಿಸಿದಂತೆ ನಿಷೇಧಗಳನ್ನು, ನಿಷೇಧಾತ್ಮಕ ಮಾರ್ಗಸೂಚಿಗಳನ್ನು 
ಎದುರಿಸುವುದು ಕಡಿಮೆಯಾಗುತ್ತ ಹೋಗುತದೆ. ಆ ಮೂಲಕ ಅವರು 
'ಶಕ್ತಿಶಾಲಿ' ಬಾಷೆಯೊಂದರ ಮೇಲಿನ ಭಯವನ್ನು ಕೂಡಾ 


ನಿವಾರಿಸಿಕೊಳ್ಳಬಹುದು. ಶಾಲೆಯಲ್ಲಿ ಕೆಟ್ಟಿ' ಭಾಷೆ ಎಂದು ಶಿಕ್ಷಕರು 


ಕರೆಯುವ ಭಾಷೆಯಲ್ಲಿ ಮಾತನಾಡಿದ್ದಕ್ಕಾಗಿ ಸಿಗುವ ಶಿಕ್ಲೆಗಳು 
ನಿಲ್ಲಬಹುದು. ಆದ್ದರಿಂದ, ತರಗತಿಯಲ್ಲಿ ಮಕ್ಕಳು ತಮ್ಮ ಸ್ವಂತದ 


ಬಾಷೆಯನ್ನು ಬಳಸಲು ಪ್ರೋತ್ಸಾಹ ನೀಡುವುದು ದೊಡ್ಡ 
ಬದಲಾವಣೆಯನ್ನು ಉಂಟುಮಾಡಬಲ್ಲದು. 


ನಾವು ಪ್ರತಿನಿತ್ಯ ಬಳಸುವ ಭಾಷೆಯು ನಮ್ಮ ಸಮಾಜದಲ್ಲಿ 
ಅಂತಸ್ಥವಾಗಿರುವ ಸಾಮಾಜಿಕ ವಾಸ್ತವಗಳು ಮತ್ತು ಅಸಮಾನತೆಗಳನ್ನು 
ಬಿಂಬಿಸುತ್ತದೆ. ನಿಜವಾಗಿ ನೋಡಿದರೆ, ಮಕ್ಕಳು ತಮ್ಮ ಮನೆ 


ಬಾಷೆಯನ್ನು, ಅದಕ್ಕೆ ಅಂಟಿಸಿರುವ ಕಳ೦ಕದಿಂದಾಗಿ, ಸಾಮಾಜಿಕ 
ರಂಗದಲ್ಲಿ ಬಳಸುವುದಿಲ್ಲ. ತಮ್ಮ ಸ್ಥಳೀಯ ಭಾಷಾ ವೈವಿಧ್ಯಕ್ಕೆ ಶಿಕ್ಷಕರು 


ನಕಾರಾತಕ ಧೋರಣೆಯನ್ನು ತೋರಿದರೂ ಸಹಾ ಮಕ್ಕಳು ತೊಂದರೆ 
ಅನುಭವಿಸುತ್ತಾರೆ. ಈಗೀಗ ಭಾಷಾ ಬಳಕಯ ಸ್ವರೂಪವನ್ನು 


ಮಾರ್ಪಾಡು ಮಾಡುವ ಉದ್ದೇಶವನ್ನಿಟ್ಟಿಕೊಂ೦ಡು ತರಗತಿಕೋಣೆಯಲ್ಲಿ 
ಹೊಸ ಹೊಸ ಕಾರ್ಯರೀತಿಗಳನ್ನು ಅಳವಡಿಸಿಕೂಳ್ಳಲಾಗುತ್ತಿದೆ. 


ದ್ವಿಭಾಷಿಕ ಅಥವಾ ದ್ವಿ-ಉಪಭಾಷಿಕ ಬೋಧನೆಯನ್ನು 


ನಿಯತಕ್ರಮದಲ್ಲಿ ಮಾಡುವ ಮೂಲಕ ತರಗತಿಕೋಣೆಯಲ್ಲಿ ನಡೆಯುವ 
ಬಾಷಾ ತಾರತಮ್ಯವನ್ನು ತಡೆಗಟ್ಟಿಬಹುದು. ತರಗತಿಕೋಣೆಯಲ್ಲಿ 


ಸ೦ವಹನದ ಮಾದರಿಗಳನ್ನು ಕೂಡಾ ಮಾರ್ಪಾಡು ಮಾಡುವ ಮೂಲಕ 
ಮತ್ತು ವಿಭಿನ್ನ ಭಾಷಿಕ ರೂಪಗಳನ್ನು ಉತ್ತೇಜಿಸುವ ಮೂಲಕ ದ್ವಿ- 


ಉಪಭಾಷಿಕ ಸಂಪನ್ಮೂಲಗಳ ಬಗೆಗೆ ಶಿಕ್ಷಕರಲ್ಲಿ ಅರಿವನ್ನು 
ಮೂಡಿಸಬಹುದು. 


ದಿಪ್ತಾ ಪಿಪಲಾಯಿಯವರು ದಿಲ್ಲಿ ವಿಶ್ವವಿದ್ಯಾಲಯದ ಸೆಂಟರ್‌ ಫಾರ್‌ ಅಡ್ವಾನ್ಸಡ್‌ 
ಸ್ವಡೀಸ್‌ ಇನ್‌ ಲಿಂಗ್ವಿಸ್ಟಿಕ್ಸ್‌ ನಲ್ಲಿ ಪಿಎಚ್‌ ಡಿ ಪದವಿಯನ್ನು ಪಡೆದಿದ್ದಾರೆ. ಈಗ ಅವರು 
ಬೆಂಗಳೂರಿನ ವಿಪ್ರೊ ಅಷ್ಟೈಯಿಂಗ್‌ ಥಾಟ್ಸ್‌ ಇನ್‌ ಸ್ಕೂಲ್‌ ಯೋಜನೆಯಲ್ಲಿ 
ಸಂಶೋಧಕರಾಗಿದ್ದಾದೆ. ಅವರ ಸಂಶೋಧನಾ ಆಸಕಿಗಳೆ೦ದರೆ ಭಾಷಾ 
ಸಂಘರ್ಷಗಳು ಮತ್ತು ವಾಕ್ಯರಚನೆಯಲ್ಲಿನ ವ್ಯತ್ಯಾಸಗಳು, ದ್ವಿಭಾಷಿಕ ಮತ್ತು ದ್ವಿ- 
ಉಪಭಾಷಿಕ ಪಠ್ಯಕ್ರಮವನ್ನು ರೂಪಿಸುವುದು, ಹಾಗೂ ಮಕ್ಕಳ ಬಾಷಾ ಹಕ್ಕುಗಳು. 


14 


ಅವರು ದಿಲ್ಲಿ ಮತ್ತು ಕಲ್ಕತ್ತಾ ವಿಶ್ವವಿದ್ಯಾಲಯಗಳಲ್ಲಿ ಭಾಷಾವಿಜ್ಞಾನದ 
ಬೋಧಕಿಯಾಗಿಯೂ ಕಲಸ ಮಾಡಿದ್ದಾರೆ. ಪಗptap @gmailcom 


ಪರಾಮರ್ಶನ ಗ್ರಂಥಗಳು: 
Anderson, B. (1983). Imagined communities:Reflections on the origin and spread 
of nationalism. London: Verso. 


ಚಿ೦ತನಾತ್ಮಕ ಪ್ರಶ್ನೆಗಳು: 

1. ಈ ಲೇಖನದಲ್ಲಿ ಕೊಟ್ಟಿ ಕೋಷ್ಟಕವನ್ನು ಅನುಸರಿಸಿ ನೀವೂ ನಿಮ್ಮ 
ತರಗತಿಗಳಲ್ಲಿನ ಮಕ್ಕಳ ಭಾಷಾ ವ್ಯತ್ಯಾಸಗಳನ್ನು ಗುರುತಿಸಿ, ಕಲಿಕಾ 
ಸಂಪನ್ನೂಲಗಳನ್ನು ರೂಪಿಸಿ. 

2 ಮನೆ ಭಾಷೆಯಲ್ಲಿ ಮಾತನಾಡುವುದು ಅಪಮಾನಕರ ಎಂಬ ಕಾರಣಕ್ಕೆ 
ಮಕ್ಕಳು ಸಾಮಾಜಿಕ ರಂಗದಲ್ಲಿ ತಮ್ಮ ಮನೆ ಭಾಷೆಯಲ್ಲಿ ಮಾತನಾಡುವುದಿಲ್ಲ 
ಎಂದು ಲೇಖಕರು ಹೇಳುತ್ತಾರೆ. ಇದು ಎಷ್ಟರಮಟ್ಟೆಗೆ ಸರಿ ಎಂದು ನಿಮಗನಿಸುತದೆ? 


ಅನುವಾದಕರು: ಪ್ರಜ್ಞಾ ಎಲ್‌.ಎಸ್‌. ಪರಿಶೀಲನೆ: ಗಣೇಶ್‌ ಎಚ್‌ 


ಮೂಲ: Language and Language Teaching Volume 4 Number 2 Issue 8 July 2015 


15 


